ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1730 
 ಶ್ರೀಕೆ. ಹರೀಶ್‌ ಕುಮಾರ್‌ (ವಿಧಾನ ಸಭಾ 
ಸದಸ್ಯರ ಹೆಸರು ಕ್ಷೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 14-03-2022 
SON ಮಾನ್ಯ ಇಂಧನ ಹಾಗೂ ಕನ್ನಡ 
ಉತ್ತರಿಸುವ ಸಚಿವರು ಮತ್ತು ಸಂಸ್ಕೃತಿ ಸಚಿವರು 
KKK 
ಪತ್ತೆ ಉತ್ತರ 
ಅ) | ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ವಿದ್ಯತ್‌ ಸರಬರಾಜು ಕಂಪನಿ 
ಬೆಳಂಗಡಿ ತಾಲ್ಲೂಕಿನಲ್ಲಿ ! ವ್ಯಾಪ್ತಿಯ ದಹಕ್ಲಿಣ ಕನ್ನಡ ಜಿಲ್ಲೆಯ ಬೆಳಂಗಡಿ 
"| ವಿದ್ಯತ್‌ " | ತಾಲ್ಲೂಕಿನಲ್ಲಿರುವ 110/33/11 ಕವಿ ಗುರುವಾಯನಕೆರೆ 


:| ಗಮನಕ್ಕೆ ಬಂದಿದೆಯೇ; 


ಕಡಿತಗೊಳಿಸುವುದರಿಂದ ಜನ 
ಸಾಮಾನ್ಯರು ಸಮಸ್ಯೆ 
ಎದುರಿಸುತ್ತಿರುವುದು ಸರ್ಕಾರದ 


R re 


ರೈತರಿಗೆ ತಿ-ಫೇಸ್‌ - ವಿದ್ಯುತ್‌ 
ನೀಡದಿರುವುದರಿಂದ - 
ನೀರಿದ್ದರೂ ಕೃಷಿಗೆ 
ಬಳಸಲಾಗದ ಪರಿಸ್ಥಿತಿ 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಣ; 


ಸಂದರ್ಭಗಳಲ್ಲಿ ಹೊರೆಯನ್ನಾ” 


ವಿಮ್ಯೆತ್‌ ಉಪಕೇಂದ್ರ, 33/11 ಕೆವಿ ಬೆಳುಂಗಡಿ, ಕಕ್ಕಿಂಜೆ, 
ಧರ್ಮಸ್ಮಳ, ವೇಣೂರು ಉಪಕೇ೦ದ್ರಗಳ ವ್ಯಾಪ್ತಿಯಲ್ಲಿ, 
ಬೇಸಿಗೆ ಕಾಲದ ಅವಧಿಯಲ್ಲಿ ಹೆಚ್ಚಿನ ಬೇಡಿಕೆಯಿಂದ 
ದಿನದ ಕೆಲಪೊಂದು ಅವಧಿಯಲ್ಲಿ ಅನಿವಾರ್ಯ 
ಯಮನು” ನಿಯಂತ್ರಿಸುವ” 
ದೃಷ್ಟಿಯಿಂದ ಗ್ರಾಮಾಂತರ ಫೀಡರ್‌ಗಳಲ್ಲಿ ದಿನದಲ್ಲಿ 


ಸ್ವಲ್ಪ ಮಟ್ಟಿನ : ಅವಧಿಗೆ ವಿದ್ಯತ್‌ ಕಡಿತ 
ಮಾಡಲಾಗುತ್ತಿದೆ. 
ಶೋಯ್ಯೂರು, ಬಂದಾರು, ನ್ಯಾಯತರ್ಪ, |: 


ಬೆಳಾಲು, ಲಾಯಿಲ, ನಡ, ನಾವೂರು, ಇಂದಬೆಟ್ಟು, 
ಮಿತ್ತೆಬಾಗಿಲು ಹಮಲಪಂತಿಗೆ, ನಿಡ್ಲೆ, ಕಳಂಜ, ರೇಖ್ಯಾ, 
ಶಿಶಿಲ, ಶಿಬಾಜಿ, ಕೊಕ್ಕಡ, ಹತ್ಯಡ್ಡ, ಪುದುವೆಟ್ಟು 
ಪ್ರದೇಶಗಳಲ್ಲಿ ದಿನದಲ್ಲಿ 12 ರಿಂದ 15 ಗಂಟೆಗಳ ಕಾಲ 3 
ಫೇಸ್‌ ವಿದ್ಯುತ್‌ ಸರಬರಾಜು ನೀಡಲಾಗುತ್ತಿದ್ದೆ ಉಳಿದ 
ಅವಧಿಗೆ ಸಿಂಗಲ್‌ ಫೇಸ್‌ ವಿದ್ಯುತ್‌ ಸರಬರಾಜು 
ಮಾಡಲಾಗುತ್ತಿದೆ.. 


ಬೆಳ್ಳಂಗಡಿ ಕಸಬಾ, ಧರ್ಮಸ್ಥಳ, ಮೇಣೂರು, 
ಕರಿಮಣೇೇಲು, ನಿಟ್ಕಾಡೆ, ಕುಕೇಡಿ, ಆರಂಜೋಡಿ, 
ಹೊಸಂಗಡಿ, ಬಜಿರೆ ಜಾರ್ಮದಡಿ, ನೆರಿಯ, ತೊಟತ್ತಾಡಿ, 
ದಿಡುಷೆ, ಸವಣಾಲು, ಇಳಂತಿಲ, ಮೊಗ್ರು, ಕಣಿಯೂರು, 
ಉರುವಾಲು, ಬಾರ್ಯ ಮೆಲಂತಬೆಟ್ಟು, ಓಡಿಲ್ಲಾಳ, 
ಪುತ್ತಿಲ, ತೆಕ್ಕಾರು, ತಣ್ಣೀರುಪಂಥ, ಕರಾಯ, ಕುವೆಟ್ಟು 
ಮಾಲಡಿ, ಸೊಣಂದೂರು, ಕುದ್ಯಾಡಿ, ಸುಲ್ಮೇರಿ, 
| ಬಡಗಕಾರಂದೂರು, ಪಿಲ್ಯ್ಕ ನಾವಾರ ಇತ್ಯಾದಿ 
ಪ್ರದೇಶಗಳಲ್ಲಿ ಅಲ್ದ ಪ್ರಮಾಣದ ವಿದ್ಯುತ್‌ ಕಡಿತ 
ಹೊರತುಪಡಿಸಿ ದಿನದ ಉಳಿದ ಅವಧಿಯಲ್ಲಿ 3 ಫೇಸ್‌ 


ಇ) | ಗುಣಮಟ್ಟದ ವಿದ್ಯುತ್‌ ಪೂರೈಕೆಗೆ 
ಸರ್ಕಾರ ಯಾವ ಕಮ 
ಕೈಗೊಳ್ಳಲಿದೆ? k (ವಿವರ 
ನೀಡುವುದು) 


ದಕಣ ಕನ್ನಡ ಜಿಲ್ಲೆಯ ಬಚೆಳಂಗಡಿ ತಾಲ್ಲೂಕಿನ | 


ಪ್ರದೇಶಗಳಲ್ಲಿ ಸಮರ್ಪಕ ವಿದ್ಯುತ್‌ ಸರಬರಾಜಿಗಾಗಿ 
ಕವಿಪ್ರನಿನಿಯ ವತಿಯಿಂದ ಕೈಗೊಳ್ಳಲಾಗಿರುವ 
ಕಾಮಗಾರಿಗಳ ವಿವರಗಳನ್ನು ಅನುಬಂಧದಲ್ಲಿ 
ಒದಗಿಸಲಾಗಿದೆ ಹಾಗೂ ಮಂಗಳೂರು ವಿದ್ಯುತ್‌ 
ಸರಬರಾಜು ಕಂಪನಿ ವತಿಯಿಂದ ಉಜಿರೆ ಮತ್ತು ಪಿಲಿಕಳ 
ಸ್ಮಳಗಳಲ್ಲಿ 33 ಕೆವಿ ವಿದ್ಯುತ್‌ ಉಪಕೇಂದ್ರವನ್ನು 
ಸ್ಥಾಪಿಸಲು ಆರ್‌.ಡಿ.ಎಸ್‌.ಐಸ್‌. . ಯೋಜನೆಯಲ್ಲಿ 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. 


ಮುಂದುವರೆದು, ಆದ್ಯತೆಯ ಮೇರೆಗೆ ಹೊಸ 
ಉಪಕೇಂದ್ರ, ಹಾಲಿ ಇರುವ ಉಪಕೇಂದ್ರಗಳ 


“ಉನ್ನತೀಕರಣ, ವಾಹಕ ಬದಲಾವಣೆ ಹಾಗೂ ಹೆಚ್ಚುವರಿ 


ಪರಿವರ್ತಕಗಳನ್ನು ಅಳವಡಿಸಲು ಕ್ರಮ 


ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ: ಎನರ್ಜಿ 71 ಇಬಿಎಸ್‌ 20224 


ES % CNET eS ನಿಲ್‌ RIO USE 


ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶೀ ಕೆ. ಹರೀಶ್‌ ಕುಮಾರ್‌ ರವರ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1730ಕ್ಕೆ ಅನುಬಂಧ 


ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳಂಗಡಿ ' ತಾಲ್ಲೂಕಿನಲ್ಲಿ ಕವಿಪ್ರನಿನಿ ವತಿಯಿಂದ ಕೈಗೊಂಡ 
ಕಾಮಗಾರಿಗಳ ವಿವರಗಳು ಕೆಳಕಂಡಂತಿದೆ: .. 


| ಎಂ.ವಿ.ಎ. 


110/11 
ಬದಲಾಯಿಸುವ ಕಾಮಗಾರಿ. 


ಕೆವಿ ಪರಿರ್ವತಕಗಳನ್ನು 


bo ಕಾಮಗಾರಿಗಳ ವಿವರ ತೆಗೆದುಕೊಂಡ ಕ್ರಮ 
ಬೆಳ್ತಂಗಡಿ 'ತಾಲ್ಲೂಕಿನ ಕರಾಯ 110 ಕೆವಿ ವಿದ್ಯುತ್‌ | ಕಾಮಗಾರಿಯು ಪ್ರಗತಿಯಲ್ಲಿದ್ದು, 
1 | ಉಪಕೆೇಂದ್ರದಲ್ಲಿ ಹೆಚ್ಚುವರಿ 1 x 20 ಎಂ.ವಿ.ಎ. 110/33 ಮಾರ್ಜ್‌ 2022 ರಲ್ಲಿ 
" | ಕೆವಿ ಪರಿರ್ವತಕವನ್ನು ಅಳವಡಿಸುವ ಕಾಮಗಾರಿ ಮುಕ್ತಾಯಗೊಳ್ಳಬಹುದಾಗಿದೆ. 
ಬೆಳ್ಳಂಗಡಿ ತಾಲ್ಲೂಕಿನ ಕರಾಯ 110 ಕೆವಿ ವಿದ್ಯುತ್‌ i 
2 | ಉಪಕೇಂದ್ರದಲ್ಲಿ ಹೆಚ್ಚುವರಿ 1 x 10 ಎಂ.ಬಿ.ಎ] ಕಾಮಗಾರಿಯು ಪ್ರಗತಿಯಲ್ಲಿದೆ 
110/112ವಿ ಪರಿರ್ವತಕವನ್ನು ಅಳವಡಿಸುವ ಕಾಮಗಾರಿ. 
ಬೆಳ್ಳಂಗಡಿ_ ತಾಲ್ಲೂಕಿನ _ ಗುರುವಾಯನಕೆರೆ 110 ಕೆವಿ. MT ET I AN 
TT ವೆದ್ಯುತ್‌ ಉಪಕೇಂದ್ರದಲ್ಲಿ ಹೆಚ್ಚುವರಿ 1 x 20 ಎಂ.ಬಿ.ಎ. ಸಿ 
3... | 110/33 ಕೆವಿ ಹಾಗೂ 1 x 10 ಎಂ.ವಿ.ಎ, ಯಿಂದ 1x20| ಟೆಂಡರ್‌ ಪ್ರಕ್ರಿಯೆ.ಜಾರಿಯಲ್ಲಿದೆ. 


